" ಕರ್ನಾಟಕ ವಿಧಾನ ಪರಿಷತ್ತು 


37 (84) 

ಶ್ರೀ. ಎಸ್‌.ವ್ಲಿ.ಸಂಕಮೂರ 
(ಪದವೀಧರರ ಕ್ಷೇತ್ರ 
15-02-2022 
ನಗರಾಭಿವೃದ್ಧಿ ಸಚಿವರು 


3 ಪ್ರಶೈೆಗಳು ಉತರ 
ಸಂ. ಲ್ಲ 5 
ಅ) |ಗದಗ-ಚಿಟಗೇರಿ ನಗರದ 24/7 | ವಷ್ಕನ್‌ ಅಭಿವೈದ್ಧಿ ಬ್ಯಾಂಕ್‌ ನೆರವಿನ ಉತ್ತರಕರ್ನಾಟಕ 
ಕುಡಿಯುವ" ನೀರಿನ ಯೋಜನೆ [ನಗರ ವಲಯ ಬಂಡವಾಳ" ಹೂಡಿಕಾ`` ಕಾರ್ಯಕ್ರಮದಡಿ 
ಯಾವಾಗ ಪಾರಂಭವಾಗಿದೆ; | (ಎನ್‌.ಕೆ.ಯು.ಎಸ್‌.ಐ.ಪಿ) ಗದಗ-ಬೆಟಗೇರಿ ನಗರದ 24/7 
ಕಾಮಗಾರಿ ಪೂರ್ಣಗೊಳಿಸಲು | ಕುಡಿಯುವ ನೀರಿನ ಯೋಜನೆ ದಿನಾಂಕ 24-12-2014 
ನಿಗದಿ ಪಡಿಸಿದ ಅವಧಿ ಎಷು? ರಲ್ಲಿ ಪ್ರಾರಂಭವಾಗಿದೆ. " 
ಗುತ್ತಿಗೆ ಅವಧಿ 30 ತಿಂಗಳು, ಅಂದರೆ, 23-06-2017 [ 
ಪೂರ್ಣಗೊಳಿಸಬೇಕಾಗಿರುತ್ತದೆ. ಹೆಚ್ಚುವರಿ ಕಾಮಗಾರಿಯ 
ಪರಿಮಾಣಗಳ, ಕಾರಣಗಳಿಂದ ಹಾಗೂ ಗುತ್ತಿಗೆದಾರರ 
ವಿಳಂಬದಿಂದ ಗುತ್ತಿಗೆ ಅವಧಿಯನ್ನು 9 ಬಾರಿ 
ವಸ್ತರಿಸಲಾಗಿದೆ. ದಿನಾಂಕ 31-03-2022ರೊಳಗೆ ಕಾಮಗಾರಿ 
’ ಸಂಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಆ) 18 ಯೋಜನೆಯ ಕಾಮಗಾರಿಯು '7ಗದಗ-ಜಿಟಗೇರಿ ನಗರದ 24/7 ಕುಡಿಯುವ ನೀರನ 


ಸದ್ಯ ಯಾವ ಹಂತದಲ್ಲಿದೆ; 
ಪೂರ್ಣಗೊಳಿಸಲು ಇನು 


ಪ್ಲ 
ಬೇಕಾಗುವ ಕಾಲಾವಕಾಶವೆಷ್ಟು? 


ಯೋಜನೆಯ ಪ್ರಗತಿ ವಿವರ ಈ ಕೆಳಕಂಡಂತಿದೆ: 


ಸಾಧನೆ 
ಗುರಿ ವೇರಿಯೇಷ 
ಘಟಕ ೦ಿಯೇನನ್‌ | ವ್ಯರಿಯೇಷನ್‌ 
ಸೇರಿ 

" , ಸೇರಿ 
HDPE ವಿತರಣ 468.98 456.97 
ಜಾಲದ ಪೈಪ್‌ ೈನ ಕಿ.ಮೀ ಕಿ.ಮೀ 
Dl 1/1 HDPE 12.01 10.56 
ಫೀಡರ್‌ ಪೈಪ್‌ಲೈನ್‌ ಕಿಮೀ ಕಿಮೀ 
ಗೃಹ ನಳೆ ಸಂಪರ್ಕ 40578 37806 
ಸಂಖ್ಯೆ ಸಂಖ್ಯೆ 

ಮೇಲ್ಗಬ್ಟದ ಜಲ 05 04 
ಸಂಗಹಗಾರ ಸಂಖ್ಯೆ ಸಂಖ್ಯೆ 
ವಾಲ್ದ ಜೋಡಣೆ 1188 378 
ಸಂಖೆ ಸಂಖೆ 

pA $ 


Cel 


2 
ಈ 


ಪ್ರಶ್ನೆಗಳು 


ಉತ್ತರ 


ಗದಗ-ಬೆಟಗೇರಿ ನಗರವನ್ನು 14 ವಲಯಗಳನ್ನಾಗಿ 
ವಿಂಗಡಿಸಲಾಗಿದೆ. ಈಗಾಗಲೇ 7 ವಲಯಗಳಲ್ಲಿ ಕಾಮಗಾರಿ | 
ಪೂರ್ಣಗೊಳಿಸಿ ನೀರು ಸರಬರಾಜು ಮಾಡಲಾಗುತ್ತಿದೆ. 


ಉಳಿದ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ದಿನಾಂಕ: 
31-03-2022 ರವರೆಗೆ ಗಡುವು ನೀಡಲಾಗಿದೆ. 


ಇ) 


ಈ ಯೋಜನೆ ಕಾಮಗಾರಿಗೆ 
ಮಂಜೂರಾದ ಒಟ್ಟು ಹಣವೆಷ್ಟು 
ಅದರಲ್ಲಿ ಗುತ್ತಿಗೆದಾರರಿಗೆ 
ಬಿಡುಗಡೆಯಾದ ಹಣ ಎಷ್ಟು 


ಗದಗ-ಬೆಟಗೇರಿ ನಗರದ 24/7 ಕುಡಿಯುವ ನೀರಿನ 
ಯೋಜನೆಯ. ಮೂಲ ಗುತ್ತಿಗೆ ಮೊತ್ತ ರೂ.72.71 ಕೋಟಿ. 


ಮೂಲ ಗುತ್ತಿಗೆಯಲ್ಲಿ ಕೊಳವೆ ಉದ್ದದ್ದ ಪರಿಮಾಣ ಕೊರತೆ 


ಇದ್ದು ಹೆಚ್ಚುವರಿಯಾಗಿ 143 ಕಿವಿೀ HDPE ಪೈಪ್‌ ಲೈನ್‌ 
ವಿತರಣ ಜಾಲ ಹಾಗೂ 6 ಕಿ.ಮೀ ಫೀಡರ್‌ ಮೈನ್‌ D!/ 
HDPE ಮೇವ ಪೈಪ ಲೈನ್‌ ಹೆಚ್ಚವರಿಯಾಗಿ 
ಪೇರಿಯೇಷನ್‌ ಅನುಮೋದಿಸಲಾಗಿರುತ್ತದೆ. ಇದರಿಂದ 
ಗುತ್ತಿಗೆ ಮೊತ್ತವು" ಪರಿಷ್ಕತಗೊಂಡು ರೂ.85.76 
ಕೋಟಿಯಾಗಿರುತ್ತದೆ. 

ಇದುವರೆಗೆ ರೂ.71.76 ಕೋಟಿ ವೆಚ್ಚವಾಗಿರುತ್ತದೆ. 


(ಈ) 


ಗದಗ-ಬೆಟಗೇರಿ ನಗರದ 
ಒಳಚರಂಡಿ ಯೋಜನೆ 
ಯಾವಾಗ ಪ್ರಾರಂಭವಾಗಿದೆ; 
ಸಾಮಗಾರಿ ಪೂರ್ಣಗೊಳಿಸಲು 


ನಿಗದಿ ಪಡಿಸಿದ ಅವಧಿ. ಎಷ್ಟು; 


ಗದಗ-ಬೆಟಗೇರಿ ನಗರಕ್ಕೆ ಒಳಚರಂಡಿ ವ್ಯವಸ್ಥೆ 
ಅಳವಡಿಸುವ , -ಯೋಜಸೆಯನ್ನು ಮೂರು 
ಹಂತಗಳಲ್ಲಿ ಅಂದರೆ 1ನೇ ಹಂತ, ಅಮೃತ್‌ 
ಯೋಜನೆಯಡಿ ಎರಡನೇ ಹಂತ ಹಾಗೂ ಅಮ್ಯತ್‌ 
ಹೆಚ್ಚುವರಿ ಅನುದಾನದಡಿ 
ಪುನರುಜ್ನೀವನಗೊಳಿಸುವ ಯೋಜನೆಗಳನ್ನು 3 
ಹಂತದಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ. ವಿವರ 
ಕೆಳಗಿನಂತಿವೆ. 


1. ಗದಗ-ಬೆಟಗೇರಿ ನಗರದ 1ನೇ ಹಂತದ 
ಒಳಚರಂಡಿ ಯೋಜನೆ ದಿನಾಂಕ: 28.11.2003 
ರಿಂದ ಪ್ರಾರಂಭ ಮಾಡಲಾಗಿತ್ತು. ಸದರಿ 
ಯೋಜನೆಯನ್ನು ಪೂರ್ಣಗೊಳಿಸಲು 2 ವರ್ಷಗಳ 
ಅವಧಿ ನಿಗದಿಗೊಳಿಸಲಾಗಿತ್ತು. 


2. ಕೇಂದ್ರ ಪುರಸ್ಕೃತ ಅಮ್ಮತ್‌ ಅಡಿ ನಗರಕ್ಕೆ 2ಸೇ 
ಹಂತದ ಒಳಚರಂಡಿ ಯೋಜನೆಯನ್ನು 
ಕೈಗೆತ್ತಿಕೊಳ್ಳಲಾಗಿರುತ್ತದೆ. ಸದರಿ ಯೋಜನೆಯನ್ನು 
ದಿನಾಂಕ: 17.10.2016 ರಿಂದ ಪ್ರಾರಂಭವಾಗಿದೆ 
ಹಾಗೂ ಕಾಮಗಾರಿ ಪೂರ್ಣಗೊಳಿಸಲು 3 
ವರ್ಷಗಳ ಅವಧಿ.ನಿಗದಿಪಡಿಸಲಾಗಿರುತ್ತದೆ. ' 


ಪ್ರಶ್ನೆಗಳು 


) 


ಉತರ 
ಬು 


. ಕೇಂದ್ರ ಪುರಸ್ಕೃತ ಅಮ್ಮತ್‌ ಹೆಚ್ಚುವರಿ ಅನುದಾನ 


ಅಡಿ ನಗರದ ಹಾಲಿ ಇರುವ ಒಳಚರಂಡಿ ವ್ಯವಸ್ಥೆ 
ಪುನರುಜೀವನಗೊಳಿಸುವ ' ಯೋಜನೆಯನ್ನು 


"ದಿನಾ೦ಕ: 10.01.2019 ರಿಂದ ಪ್ರಾರಂಭವಾಗಿದೆ. 


ಸದರಿ ಯೋಜನೆಯನ್ನು ಪೂರ್ಣಗೊಳಿಸಲು 6 
ತಿಂಗಳುಗಳ ಅವಧಿ ನಿಗದಿಗೊಳಿಸಲಾಗಿತ್ತು. 


ಈ ಯೋಜನೆಯ 
ಕಾಮಗಾರಿಯು ಯಾವ 
ಹೆಂತದಲ್ಲಿದೆ; ಇದನ್ನು 


ಪೂರ್ಣಗೊಳಿಸಲು ಬೇಕಾಗುವ | 


ಕಾಲಾವಕಾಶ ಎಷ್ಟು; 


. ಗೆದಗ-ಬೆಟಿಗೇರಿ 
“ಒಳಚರಂಡಿ 


ನಗರದ 1ನೇ ಹಂತದ 
ಯೋಜನೆಯಡಿ ಎಲ್ಲಾ 
ಕಾಮಗಾರಿಗಳನ್ನು _ದಿನಾ೦ಕೆ; 30.03.2016 ರಂದು 
ಪೂರ್ಣಗೂಳಿಸಲಾಗಿರುತ್ತದೆ. 


. ಕೇಂದ್ರ ಪುರಸ್ಕತ ಅಮ್ಮತ್‌ ಅನುದಾನದಡಿ 


ನಗರಕ್ಕೆ 2ನೇ ಹಂತದ ಒಳಚರಂಡಿ | 
ಯೋಜನೆಯನ್ನು ದಿಪಾಂಕ: 16.10.2019 
ಪೂರ್ಣಗೊಳಿಸಿ -ದಿವಾಲಳ: 30.07.2021 ರಂದು 
ಭಾಗಶಃ ಚಾಲನೆ ಗೊಳಿಸಬಾಗಿರುತ್ತದೆ. ಹಾಗೂ 
ಯೋಜನೆಯಡಿ ಒಳಚರಂಡಿ : ಕೊಳವೆಗಳನ್ನು 
ಕಾಶಿ ವಿಶ್ವನಾಥ ನಗರದಿಂದ ಹೊಸ ಬಸ್‌ 
ಸ್ಮ್ಯಾ೦ಡ್‌ ರಸ್ತೆ ವರೆಗೆ ಅಳವಡಿಸಲು, ಎ.ಪಿ.ಎಂ.ಸಿ. 
ಮತ್ತು ಕಾಟನ್‌ ಸೊಸ್ಯೆಟಿ ಇವರಿಂದ ಅಡೆತಡೆ, 
ಭೀಷ್ಮ ಕೆರೆ ಹತಿರ ಅಳವಡಿಸಲು ಕೋರ್ಟ 
ತಡೆಯಾಜ್ನೆ. ಇರುತ್ತದೆ. ಕಾರಣ, ಸದರಿ ಸ್ಥಳಗಳಲ್ಲಿ 
ಕೊಳವೆಗಳನ್ನು ಅಳವಡಿಸಲು ಅಮುಮತಿ 
ದೊರೆತ ನಂತರ, 6 ತಿಂಗಳಲ್ಲಿ ಎಲ್ಲ 
ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದು. 


. ಕೇಂದ್ರ ಪುರಸ್ಕೃತ ಅಮೃತ್‌ ಹೆಚ್ಚುವರಿ ಅನುದಾನ 


ಅಡಿ ನಗರದ ಹಾಲಿ ಇರುವ ಒಳಚರಂಡಿ ವ್ಯವಸ್ಥೆ 
ಪುನರುಜ್ಮೀಪನಗೊಳಿಸುವ ಯೋಜನೆಯಡಿ 
ಎಲ್ಲಾ ಕಾಮಗಾರಿಗಳನ್ನು ದಿನಾಂ೦ಕ:26.12.2019 
ರಂದು ಪೂರ್ಣಗೊಳಿಸಲಾಗಿರುತ್ತದೆ. 


(ಊ) 


ಒಳಚರಂಡಿ ಕಾಮಗಾರಿಗೆ 
ಮಂಜೂರಾದ ಒಟ್ಟು 
ಹಣವೆಷ್ಟು; ಅದರಲ್ಲಿ 
ಗುತ್ತಿಗೆದಾರರಿಗೆ 
ಬಿಡುಗಡೆಯಾದ ಹಣ ಎಷ್ಟು? 


ಗದಗ-ಬೆಟಗೇರಿ ನಗರದ 1ನೇ ಹಂತದ 
ಒಳಚರಂಡಿ ಯೋಜನೆಗೆ ಮಂಜೂರಾದ ಮೊತ್ತ: 
ರೂ.1114.66 ಲಕ್ಷಗಳು 
ಪರಿಷತ ಅಂದಾಜು ಮೊತ್ತ: ರೂ.149400 
ಲಕ್ಷಗಳು ' ಮತ್ತು ಗುತ್ತಿಗೆದಾರರಿಗೆ: 


ಬಿಡುಗಡೆಯಾದ ಮೊತ್ತ: ರೂ.1126.00 ಲಕ್ಷಗಳು. 


ರ 


2 


ಪ್ರಶ್ನೆಗಳು ಉತ್ತರ 


pr) 


2. ಕೇಂದ್ರ ಪುರಸ್ಕೃತ ಅಮೃತ್‌ ಅನುದಾನದಡಿ 
ನಗರಕ್ಕ 2ನೇ ಹಂತದ ಒಳಚರಂಡಿ ಯೋಜನೆಗೆ 
ಮಂಜೂರಾದ ಮೊತ್ತ: ರೂ.15006.00 ಲಕ್ಷಗಳು 
ಮತ್ತು ಗುತ್ತಿಗೆದಾರರಿಗೆ ಬಿಡುಗಡೆಯಾದ ಮೊತ್ತ: 
ರೂ. 15018.93 ಲಕ್ಷಗಳು. 


3. ಕೇಂದ್ರ ಪುರಸ್ಕತ ಅಮೃತ್‌ ಹೆಚ್ಚುವರಿ 
ಅನುದಾನ ಅಡಿ ನಗರದ ಹಾಲಿ ಇರುವ 
ಒಳಚರಂಡಿ ವ್ಯವಸ್ಥೆ ಪುನರುಜ್ನೀವನಗೊಳಿಸುವ 

. ಯೋಜನೆಗೆ ಮಂಜೂರಾದ ಮೊತ್ತ : ರೂ.200.00. 
ಲಕ್ಷಗಳು ಮತ್ತು ಗುತ್ತಿಗೆದಾರರಿಗೆ 
ಬಿಡುಗಡೆಯಾದ ಮೊತ್ತ : ರೂ.129.92 ಲಕ್ಷಗಳು. 


ಕಡತ ಸಂಖ್ಯೆ: ನಲಲ ೦8 ಪಿ.ಆರ್‌.ಜೆ ೭೦೭೭ 2 ಖ್‌ 
ಐ ಬಿನವರಾಜ) 


(ಲ ಸಚಿವರು 
(ಬಿಎ. ಬಸವರಾಜ) 


ನಗಲಾಭಿಷ್ಯದ್ಧ ಸುಸಿವರು 


